KA/ BG-GPO/2515WPP-47/2009-2011 





ಕರ್ನಾಟಕ ರಾಜ್ಯಹಥ 


ಅಧಿಕೃತವಾಗಿ ಪ್ರಕಟಸಲಾದುದು 


ಸಂಪುಟ ೧೪೬ ಬೆಂಗಳೂರು, ಗುರುವಾರ, ಏಪ್ರಿಲ್‌ ೨೮, ೨೦೧೧ (ವೈಶಾಖ ೮ ಶಕ ವರ್ಷ ೧೯೩೩) ಸಂಚಿಕೆ ೧೭ 


ಭಾಗ-೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 








ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂ ಅರ್ಜನೆ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಯೂ/ಎಸ್‌ಆರ್‌/45/2010-11, ದಿನಾಂಕ:24ನೇ ಮಾರ್ಚ್‌, 2011 


ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಗೂಳೂರು-ಹೆಬ್ಬೂರು ಹೋಬಳಿಯ ಗ್ರಾಮಗಳ ಕೆರೆಗಳಿಗೆ ಹೇಮಾವತಿ 








ನಾಲೆಯ ಸರಪಳಿ 142.225 ಕಿಲೋ ಮೋಟರ್‌ ನಿಂದ ನೀರನು, ಎತ್ತಿ ಕುಡಿಯುವ ನೀರೊದಗಿಸುವ ಯೋಜನೆಯ ಉದ್ದೇಶಕ್ಕಾಗಿ ಆಗತ್ಯವಾಗಿದೆಯೆಂದು ಜಿಲ್ಲಾಧಿಕಾರಿಗಳು, 


ತುಮಕೂರು ಜಿಲ್ಲೆ, ತುಮಕೂರು ಇವರಿಗೆ ಕಂಡು ಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33/1991 ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894 ರ 4ನೇ ಪ್ರಕರಣದ 








(1) ನೇ ಉಪ ಪ್ರಕರಣದ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಜಿಲ್ರಾಧಿಕಾರಿಗಳು, ತುಮಕೂರು ಜಿಲ್ರೆ, 








ತುಮಕೂರು ರವರು ಅಧಿನಿಯಮದ 4(2) ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, 








ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರು ರೆ, 








ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5(ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 








ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನು ನೇಮಕ ಮಾಡಿದೆ. 








ಭೂಮಿಗಳಲ್ಲಿ ಹಿತಾಸಕ್ಕಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನು ಅಧಿಸೂಚನೆಯು ಪ್ರಕಟವಾದ ತಾರೀಖಿನಿಂದ 
- ಕಿಂ ಆ ಬ 0 





ಮೂವತ್ತು ದಿನಗಳ ಅವದಿಯೊಳಗೆ ಅಥವಾ ಅದಕ್ಕೆ ಮುಂಚೆ, ಕರ್ನಾಟಕ ಅಧಿನಿಯಮ 33:1991ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ 





ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 


ನೇಮಕವಾದ ಭೂ ಅರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು 








ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ 





ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿ ಇಲ್ಲದೇ ಮಾರಾಟ ಗುತ್ತಿಗೆ ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ 





ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಇದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ ಅಂತಹ 








ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂ ಅರ್ಜನೆ ಅಧಿನಿಯಮದ (7ನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 





ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾವಲಯ, ತುಮಕೂರು ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕೆಯನು ಪರಿಶೀಲನೆಗೆ ಇಡಲಾಗಿದೆ. 
೧ ಯ qd 


(೩೩೭) 



























































೩೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೮, ೨೦೧೧ ಭಾಗ-೬ 
ಅನುಸೂಚಿ 
ಜಿಲ್ಲೆ ಃ ತುಮಕೂರು ತಾಲ್ಲೂಕು ಃ ತುಮಕೂರು ಹೋಬಳಿ ಃ ಗೂಳೂರು/ಹೆಬ್ಬೂರು ಗ್ರಾಮಗಳು: ಎ.ಕೆ.ಕಾವಲ್‌, ನರುಗನಹಳ್ಳಿ, ಹೊನಸಿಕೆರೆ ಕಾವಲ್‌, ಹೊಳಕಲ್ಲು 
ಚಕುಬಂದಿ ಭೂಸ್ಲಾಧೀನದ ಜಮೀನಿನ 
ಕ್ರ. 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ವಿಸ್ತೀರ್ಣ ಆಕಾರ 
ಸಂ ಪೂರ್ವ ಸ.ನಂ ಪಶ್ಚಿಮ ಸ.ನಂ ಉತ್ತರ ಸ.ನಂ ದಕ್ಷಿಣ ಸ.ನಂ 
ಎ-ಗುಂ ರೂ.ಪೈ 
1 2 3 4 s 6 7. 8 9 10 11 
ಗ್ರಾಮ ಃ 1. ಎ.ಕೆ.ಕಾವಲ್‌ 
1 ಅಬ್ದುಲ್‌ ಘನಿ ಹಾಗೂ ಮಮ್ರಾಜ ಬೇಗಂ, ಟಿ.ಆರ್‌. ವೆಂಕಟೇಶ್‌ ಅಬ್ದುಲ್‌ ಘನಿ, ಮಮಾಜ್‌ ಬೇಗಂ, ಟಿ.ಆರ್‌. 
ತ | ಸ್ಥೆ ಮತ್ತು 
ಬಾಬು ಬಿನ್‌ ಲೇ.ಹೆಚ್‌.ರಾಮಯ್ಯ ಟಿ.ಆರ್‌. ಶ್ರೀನಿವಾಸ ವೆಂಕಟೇಶ್‌ ಬಾಬು, ಟಿ.ಆರ್‌. ಶ್ರೀನಿವಾಸ 28 ಖುಷ್ಕಿ ಸ.ನಂ.31 ಸ.ನಂ 29 28ರ ಉಳಿಕೆ ತ 0-09 1-04 
28ರ ಉಳಿಕೆ 
ಮೂರ್ತಿ ಬಿನ್‌ ಲೇ.ಹೆಚ್‌ ರಾಮಯ್ಯ ಮೂರ್ತಿ 
2 ಟಿ.ಕೆ. ಅಬ್ದುಲ್‌ ವಾಹಿದ್‌ ಬಿನ ತಖಾಲಿ ಕಸಾಬ್‌, ಟಿ.ಆರ್‌ . 
ವೆಂಕಟೇಶ್‌ ಬಾಬು ಬಿನ್‌ ಹೆಚ ಸಾಮಯ್ಯ, ಟಿ.ಆರ್‌. ಟಿ.ಕೆ. ಅಬ್ದುಲ್‌ ವಾಹಿದ್‌, ಟಿ.ಆರ್‌. ವೆಂಕಟೇಶ್‌ 
ನ.ಹಳ್ಳಿ ಗಡಿ ರಸ್ತೆ ಮತ್ತು 
ವೆಂಕಟೇಶ್‌ ಬಾಬು ಬಿನ್‌ ಲೇ.ಹೆಚ -`ರಾಮಯ್ಯ, ಬಾಬು , ಟಿ.ಆರ್‌. ವೆಂಕಟೇಶ್‌ ಬಾಬು, 29 ಖುಷ್ಕಿ ಸ.ನಂ. 28 29ರ ಉಳಿಕೆ 0-07 1-70 
ಮತ್ತು ಸ.ನಂ. 21 29ರ ಉಳಿಕೆ 
ಟಿ.ಆರ್‌. ಶ್ರೀನಿವಾಸ ಮೂರ್ತಿ ಬಿನ್‌ ಲೇ.ಹೆಚ್‌.ರಾಮಯ್ಯ., ಟಿ.ಆರ್‌.ಶ್ರೀನಿವಾಸ ಮೂರ್ತಿ 
ಕೇ ್ರಾಭಿವ್ದದ್ದಿ ಅಧಿಕಾರಿಗಳು ತುಮಕೂರು 
3 ಅಬ್ದುಲ್‌ ಘನಿ ಬಿನ್‌ ಅಬ್ದುಲ್‌ ಬಷೀರ್‌, ಅಬ್ದುಲ್‌ ಘನಿ ಬಿನ್‌ 
ಅಬ್ದುಲ್‌ ಬಷೀರ್‌, ಟಿ.ಆರ್‌. ವೆಂಕಟೇಶ್‌ ಬಾಬು ಬಿನ್‌ ಅಬ್ದುಲ್‌ ಘನಿ, ಟಿ.ಆರ್‌. ವೆಂಕಟೇಶ್‌ ಬಾಬು, 
31ರ ಉಳಿಕೆ 
ಹೆಜ್‌.ರಾಮಯ್ಯ, ಟಿ.ಆರ್‌. ವೆಂಕಟೇಶ್‌ ಬಾಬು ಬಿನ್‌ ಟಿ.ಆರ್‌. ವೆಂಕಟೇಶ್‌ ಬಾಬು, ಟಿ.ಆರ್‌. 31 ಖುಷ್ಕಿ ಸ.ನಂ.32 ಸ.ನಂ. 28 31ರ ಉಳಿಕೆ 0-01 0-68 
ಮತು ರಸ್ತೆ 
ಲೇ.ಹೆಚ್‌.ರಾಮಯ್ಯ, ಟಿ.ಆರ್‌. ಶ್ರೀನಿವಾಸ ಮೂರ್ತಿ ಬಿನ್‌ (ಶ್ರೀನಿವಾಸ ಮೂರ್ತಿ ಅ 
ಲೇ.ಹೆಚ್‌ ರಾಮಯ್ಯ 
| 33ರ ಉಳಿಕೆ 
ತಿಮ್ಮರಾಮಯ್ಯ ಬಿನ್‌ ಗಾಡಿ ನಿಂಗಯ್ಯ ತಿಮ್ಮರಾಮಯ್ಯ 33 ಖುಷ್ಕಿ ಸ.ನಂ. 51 ಸ.ನಂ. 32 33ರ ಉಳಿಕೆ 0-07 1/2 1-78 
ಮತ್ತು ರಸ್ತೆ 
5 51ರ ಉಳಿಕೆ 
ಎಸ್‌.ಎನ್‌. ವಿಜಯಲಕಿ ಸೀ ಬಿನ್‌ ಪಿ.ನಂಜುಂಡರಾವ್‌ ಎಸ್‌.ಎನ್‌. ವಿಜಯಲಕಿ ಸ್ರೀ 51 ಖುಷ್ಕಿ ಸ.ನಂ. 52 ಸ.ನಂ. 33 51ರ ಉಳಿಕೆ 0-01 1/2 0-68 
| ಲ ಮತ್ತು ರಸ್ತೆ 
6 ಯಲ್ಲಮ್ಮ ಬಿನ ಮುನಿಗಂಗಯ್ಯ, ಗಂಗರಂಗಯ್ಯ ಬಿನ ಸ.ನಂ. 53, 
3. ಸ.ನಂ. ಸ.ನಂ. 51ರ ಸ.ನಂ. 53ರ 
ಚಿಕ್ಕರಂಗಯ್ಯ, ರಾಮಚಂದ್ರಯ್ಯ ಬಿನ್‌ ರಂಗಪ್ಪ, ಗಂಗರಂಗಯ್ವ ರಾಮಚಂದ್ರಯ್ಲ ಯಲಮ್ಮ 52 ಖುಷಿ 52ರಉಳಿಕೆ 0-01 1/2 1-02 
ಜೆ ತ್‌ ಟೆ] ಬಿ ಜೆ” ತುಸ) ೧ ಈ ಶೆ ೨ | ಷು 
51ರ ಉಳಿಕೆ ಉಳಿಕೆ ಉಳಿಕೆ 
ರಾಮಚಂದ್ರಯ್ಯ ಬಿನ್‌ ಲೇ-:ಶಂಗಪ್ಪ ಮತ್ತು ರಸ್ತೆ 























































































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೮, ೨೦೧೧ ೩೩೯ 
ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಕ್ರ. 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ವಿಸ್ತೀರ್ಣ ಆಕಾರ 
ಸಂ ಪೂರ್ವ ಸ.ನಂ ಪಶ್ಚಿಮ ಸ.ನಂ ಉತ್ತರ ಸ.ನಂ ದಕ್ಷಿಣ ಸ.ನಂ 
ಎ-ಗುಂ ರೂ.ಪೈ 
1 2 3 4 5 6 7: 8 9 10 11 
ಪುಟ್ಟಶಾಮಯ್ಯ ಬಿನ್‌ ರಂಗಪ್ಪ, ರಾಮ ಚಂದ್ರಯ್ಯ ಬಿನ್‌ 53ರ ಉಳಿಕೆ 
7 ಪುಟ್ಟಶಾಮಯ್ಣ ರಾಮ ಚಂದ್ರಯ, 53 ಖುಷಿ ಸ.ನಂ. 64 ಸ.ನಂ. 51/52 53ರ ಉಳಿಕೆ 0-01 1/2 1-02 
ತ ವ ಲ್ಯ ಸ ತ ಸ 
ರಂಗಪ ಮತು ರಸೆೆ 
ಎ. ಎವಿ 0 
ಸ.ನಂ. ಸ.ನಂ. 65ರ 64ರ ಉಳಿಕೆ 
8 ಪುಟ್ಟಯ್ಯ ಬಿನ್‌ ರಂಗಪ್ಪ ಪುಟ್ಟಯ್ಯ 64 ಖುಷ್ಕಿ ಸ.ನಂ. 53 0-01 1/2 1-02 
kK ನ 64ರ ಉಳಿಕೆ ಉಳಿಕೆ ಮತ್ತು ರಸ್ತೆ 
ಪುಟ್ಟಯ್ಯ ಬಿನ ರಂಗಪ್ಪ, ರಂಗಣ್ಣ ಬಿನ ರಂಗಯ್ಯ 
ಚನ್ನಬಸವಯ್ಯ ಬಿನ್‌ ತೋಟಯ್ಯ, ಭೀಮೇಶ್‌ ಬಿನ ಗಂಗಪ್ಪ, ಪುಟ್ಟಯ್ಯ, ರಂಗಣ್ಣ, ಚನ್ನಬಸವಯ್ಯ, A 
9 4 ಖಿ ನ್ನ 65 ಖುಷ್ಕಿ ಹೊ.ಕ. ಗಡಿ ಸ.ನಂ. 53 ಉಳಿಕೆ ಉಳಿಕೆ ಮತ್ತು 0-09 1-90 
ರಂಗಣ್ಣ ಬಿನ್‌ ರಂಗಯ್ಯ, ಸಿದ್ದಲಿಂಗ ದೇವರು ಬಿನ್‌ ಭೀಮೇಶ , ರಂಗಣ್ಣ, ಸಿದ್ದಲಿಂಗ ದೇವರು 
ರಸ್ತೆ 
ಶಿವರುದ್ರಯ್ಯ ಥ್‌ 
ಆರ್‌.ಚನ್ನಪ್ಪ ಬಿನ್‌ ರಾಯಪ್ಪ ಎನ್‌.ಆರ್‌.ವಿಜಯ ಕುಮಾರ್‌ ರಸ್ತೆ ಹಾಗೂ 
10 ಸ್ಯ ಆರ್‌.ಚನಪ್ಪ್ಮ ಎನ್‌.ಆರ್‌.ವಿಜಯ ಕುಮಾರ್‌ 214 ಖುಷಿ ನ.ಹ. ಗಡಿ 215 ಉಳಿಕೆ 0-04 0-80 
ದ ಲಲಿ ಶೆ 
ಬಿನ್‌ ರಾಯಪ್ಪ .ಹ. ಗಡಿ 
11 ರಸ್ತೆ ಮತ್ತು 
ಆರ್‌.ಚನಪ ಬಿನ್‌ ರಾಯಪ ಪುಷ ಕೋಂ ಆರ್‌.ಚನಪ ಆರ್‌.ಚನಪ, ಪುಷ 215 ಖುಷಿ ಸ.ನಂ. 214 215ರ ಉಳಿಕೆ 215ರ ಉಳಿಕೆ 0-01 0-20 
EN) ಬಿ ಬಿ A de) ಬಿ ಶೆ ಹ ಗಡಿ 
215ರ ರಸ್ತೆ ಮತ್ತು 
12 ಕೆ.ಚನ್ನರಾಯಪ್ಪ ಬಿನ್‌ ಕೆಂಪಯ್ಯ ಕೆ.ಚನ್ನರಾಯಪ್ಪ 220 ಖುಷ್ಕಿ 220ರ ಉಳಿಕೆ 220ರ ಉಳಿಕೆ 0-06 1/2 0-79 
ಸ ಡು ಜಮೀನು .ಹ. ಗಡಿ 
13 'ಗೂಳಯ್ಯ ಬಿನ್‌ ಎಂ.ಜಿ.ಮಾಯಣ್ಣ ಗೂಳಯ್ಯ ಬಿನ ಎಂ.ಜಿ.ಮಾಯಣ್ಣ 246 ಖುಷ್ತಿ .ಹ. ಗಡಿ ಉಳಿಕೆ ಸ.ನಂ. 245 ಸ.ನಂ. 247 0-08 1/2 0-20 
14 | ಪಾತುರಾಜು ಬಿನ ಮಾಯಣ್ಣ ಗೌಡ, ಹುಚ್ಚಮಾರಯ್ಯ ಬಿನ 
ಪಾತುರಾಜು, ಹುಚ್ಚಮಾರಯ್ಯ, ಮಾಯಣ್ಣ ಬಾಣಾವರದ 
ಮಾಯಣ್ಣಗೆ ಡ, ಮಾಯಣ್ಣ ಉ:ತಮ್ಮಯ್ಯ ಬಿನ ಮಾಯಣ್ಣ 247 ಖುಷ್ಕಿ ಗಡಿ ಉಳಿಕೆ 246 0-07 1/2 0-20 
ಉ:ತಮ್ಮಯ್ಕ ಗಡಿ 
ಗೌಡ 
ಒಟ್ಟು 1-27 13-03 
ಗ್ರಾಮಃ 2. ನರುಗನ ಹಳ್ಳಿ 
15 ಪ್ರ 
ಎ.ಕೆ. ಕಾವಲ್‌ ಸ.ನಂ. 11ರ ಸ.ನಂ. 11ರ 
ಆರ್‌.ಹನುಮಂತರಾಯಪ್ಪ ಬಿನ್‌ ರಾಯಪ್ಪ ಆರ್‌.ಹನುಮಂತ ರಾಯಪ್ಪ 11 ಖುಷ್ಕಿ ಸ.ನಂ. 12 0-04. 0-40 
ಗಡಿ ಉಳಿಕೆ ಉಳಿಕೆ 

















































































































೩೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೮, ೨೦೧೧ ಭಾಗ-೬ 
ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಕ್ರ. 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ವಿಸ್ತೀರ್ಣ ಆಕಾರ 
ಸಂ ಪೂರ್ವ ಸ.ನಂ ಪಶ್ಚಿಮ ಸ.ನಂ ಉತ್ತರ ಸ.ನಂ ದಕ್ಷಿಣ ಸ.ನಂ 
ಎ-ಗುಂ ರೂ.ಪೈ 
1 2 3 4 ವ್ರ 6 7: 8 9 10 11 
21ರ ಉಳಿಕೆ 
16 ಕೆ.ಮಧುರ ಕೋಂ ಕೆ.ಲಕ ದೌ ಕೆ.ಮಧುರ 21 ಖುಷ್ಕಿ ಕಾವಲ್‌ 21ರ ಉಳಿಕೆ 21ರ ಉಳಿಕೆ 0-05 0-32 
೫ ಮತ್ತರಸ್ತೆ 
ಗಡಿ 
ಮಾಯಣ್ಣ ಬಿನ ಗೂಳಯ್ಯ, ಹನುಮಕ್ಕ ಕೋಂ ಬೋರಯ್ಯ, 
ಮಾಯಣ್ಣ, ಹನುಮಕ್ಕ, ಮಾಯಣ್ಣ 
ಮಾಯಣ್ಣ ಉ:ತಮ್ಮಯ್ಯ, ಬಿನ ಮಾಯಣ್ಣ ಗೌಡ, ಹುಚ್ಚಯ್ಯ ಎ.ಕೆ. ಕಾವಲ್‌ ಬಾಣಾ ವರದ 
17 ಉ:ತಮ ಯ್ಯ, ಹುಚ್ಚಯ್ಯ, ಮಾಯಣ್ಣ 97 ಖುಷ್ಕಿ ಉಳಿಕೆ 103 0-02 0-32 
ಬಿನ್‌ ಲೇ.ಕೆಂಪಯ್ಗ ಮಾಯಣ್ಣ ಉ:ತಮ ಯ ಬಿನ್‌ ಗಡಿ ಗಡಿ 
ಕ ಣ ಆ ಪಿ ಎಷೆ 
ಉ:ತಮ್ಮಯ 
ಮಾಯಣ್ಣ ಗೌಡ 
ಎನ್‌.ಎಂ.ತೋಪೇಗೌಡ ಬಿನ ತೋಪಯ್ಯ, ಮುನಿಯಪ್ಪ ಬಿನ ಎ.ಕೆ. ಕಾವಲ್‌ 
18 ಎನ್‌.ಎಂ.ತೋಪೇಗೌಡ ಮುನಿಯಪ 103 ಖುಷಿ ಉಳಿಕೆ 104 97 0-03 0-40 
ಹ ಬ ಸ 
ರಂಗಪ್ಪ ಗಡಿ 
ಒಟ್ಟು 0-14 1-44 
ಗ್ರಾಮ ಃ 3.ಹೊನಸಿಗೆರೆ ಕಾವಲ್‌ 
ನಾಗವಲ್ಲಿ, 
ಪುಟ್ಟಮಾರಮ್ಮ ಕೋಂ ದೊಡ್ಡನರಸಯ್ಯ ಪುಟ್ಟಮಾರಮ್ಮ ಕೋಂ ಮಾದಪ್ಪ, ಪುಟ್ಟಮಾರಮ್ಮ, ಪುಟ್ಟಮಾರಮ್ಮ ಸ.ನಂ. ಹೊನುಡಿಕೆ ರಸ್ತೆ 15/1ರ 
19 ಣಃ 15/1 ಖುಷ್ಕಿ ಸ.ನಂ. 16 ಸ 0-05 0-33 
ದೊಡ್ಡನರಸಯ್ಯ ಕೋಂ ದೊಡ್ಡನರಸಯ್ಯ 15/2 ಮತ್ತು ಸ.ನಂ. ಉಳಿಕೆ 
15/1ರ ಉಳಿಕೆ 
ನಾಗವಲ್ಲಿ, 
ನಾಗಮ್ಮ ಕೋಂ ಮಾಯಣ್ಣ, ಮಂದೇಗೌಡ ಬಿನ ಸ.ನಂ. ಹೊನುಡಿಕೆ ರಸ್ತೆ 
20 ನಾಗಮ್ಮ, ಮಂದೇಗೌಡ, ದೊಡ್ಡಮಾರಪ್ಪ 15/2 ಖುಷ್ಕಿ ಸ.ನಂ. 15/1 ಡ್‌ ಸ.ನಂ. 15/1 0-04 1/2 0-38 
ಚಿಕ್ಕಮಾರಯ್ಯ, ದೊಡ್ಡಮಾರಪ್ಪ ಬಿನ್‌ ಚಿಕ್ಕಮಾರಯ್ಯ 1 15/3 ಮತ್ತು ಸ.ನಂ. 
15/2ರ ಉಳಿಕೆ 
ಸ.ನಂ. ರಸ್ತೆ ಮತ್ತು 
ಸಣ್ಣಮಾರೇಗೆ ಡ ಬಿನ್‌ ಮಾರೇಗೌಡ, ಗಂಗಭೈರಮ್ಮ ಕೋಂ 
21 ಚಿಕ್ಕಣ್ಣ, ಗಂಗಭೈರಮ್ಮ 15/3 ಖುಷ್ಕಿ 15/3 15/2ರ ಜಮೀನು ಸ.ನಂ. 15/3ರ ಸ.ನಂ. 15/1 0-10 0-58 
ಮೇಲಯ್ಯ 
ಉಳಿಕೆ ುಳಿಕೆ 
ಒಟ್ಟು 0-19 1/2 1-29 
































































































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೮, ೨೦೧೧ ೩೪೧ 
ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಕ್ರ. 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ವಿಸ್ತೀರ್ಣ ಆಕಾರ 
ಸಂ ಪೂರ್ವ ಸ.ನಂ ಪಶ್ಚಿಮ ಸ.ನಂ ಉತ್ತರ ಸ.ನಂ ದಕ್ಷಿಣ ಸ.ನಂ 
ಎ-ಗುಂ ರೂ.ಪೈ 
1 2 3 4 5 6 7: 8 9 10 11 
ಗ್ರಾಮ :4. ಹೊಳಕಲು 
ಎ.ಕೆ. ಕಾವಲ್‌ ಉಳಿಕೆ ಮತ್ತು 
22 ಸಿದರಾಮಯ ಬಿನ್‌ ಗಂಗಣ ಸಿದರಾಮಯ 8 ಖುಷಿ 34 ಉಳಿಕೆ 0-0 1/2 0-02 
ಎ ಕ ಣ ಎ ಕ ಶೆ ೨ 
ಗಡಿ ರಸ್ತೆ 
23 ಅನುಸೂಯಮ್ಮ ಕೋಂ ಲೇ.ನಾಗಣ್ಣ ಅನುಸೂಯಮ್ಮ ಕೋಂ ಲೇ.ನಾಗಣ್ಣ 20/2 ಬಿ ಭಾಗಾಯ್ತು ಉಳಿಕೆ ಉಳಿಕೆ 20/2ಎ ಸ.ನಂ. 21 0-01 1/2 0-06 
24 | ಆಂಜಿನಪ್ಪ ಬಿನ್‌ ನಂಜೇಗೌಡ ಚನ್ನಪ್ಪ, ತಿಮ್ಮವ N 20/2ಎ ಭಾಗಾಯ್ತು ಉಳಿಕೆ ಉಳಿಕೆ ರಸ್ತೆ ಸ.ನಂ. 20/ಬಿ ಸ.ನಂ. 20 0-01 0-06 
ಸ.ನಂ. 
25 | ಭೀಮೇಶ್‌ ಬಿನ್‌ ಗಂಗಪ್ಪ ಭೀಮೇಶ್‌ 21 ತರಿ ಉಳಿಕೆ ಉಳಿಕೆ ರಸ್ತೆ ಸ.ನಂ. 22 0-01 1/2 0-05 
20/2ಬಿ 
ಚನ್ನಮ್ಮ ಕೋಂ ಬಸವಯ್ಯ, ವಿಜಯಮ್ಮ ಬಿನ್‌ ಸಂಜೀವಪ್ಪ, 
ತ ಚನ್ನಮ್ಮ, ಹೆಚ್‌.ಎಸ್‌. ಗಂಗರಾಜು, 
ಹೆಚ್‌.ಎಸ್‌. (ಶ್ರೀನಿವಾಸ ಬಿನ್‌ ಲೇ.ಸಂಜೀವಪ ಹೆಚ್‌.ಎಸ್‌. ತ 
ಬಿ ೨ 
ವಿಜಯಮ್ಮ, ಹೆಚ್‌.ಎಸ್‌. ಶ್ರೀನಿವಾಸ, 
ಗೋವಿಂದರಾಜು ಬಿನ್‌ ಲೇ.ಸಂಜೀವಪ್ಪ, 
ಹೆಚ್‌.ಎಸ್‌. ಗೋವಿಂದರಾಜು, ಹೆಚ್‌.ಎಸ್‌. 
26 | ಹೆಚ್‌.ಎಸ್‌.ಹನುಮೇಶ್‌ ಬಿನ ಲೇ.ಸಂಜೀವಪ್ಪ, 22 ಖುಷ್ಕಿ ಉಳಿಕೆ ಉಳಿಕೆ ರಸ್ತೆ 26/5 21 0-10 0-27 
ಹನುಮೇಶ್‌, ಹೆಚ್‌.ಎಸ -ಪದ್ಮರಾಜು, 
ಹೆಚ್‌.ಎಸ -ಪದ್ಮರಾಜು ಬಿನ ಲೇ.ಸಂಜೀವಪ್ಪ, ಉಮಾದೇವಿ 
ಉಮಾದೇವಿ, ಅಂಜಿನಪ್ಪ, ರಾಮಯ್ಯ, 
ಬಿನ್‌ ಸಂಜೀವಪ್ಪ ಹೆಚ್‌.ಎಸ್‌ ಗಂಗರಾಜು ಬಿನ್‌ ಸಂಜೀವಪ 
ವ ಬ | 
ಹನುಮಕ್ಕ 
A ಅಂಜಿನಪ್ಪ ಬಿನ್‌ ಲಂಕಪ್ಪ 
ರಂಗಯ್ಯ ಬಿನ್‌ ಲೇ.ರಂಗಯ್ಯ, ನಾಗಮ್ಮ ಕೋಂ ದಾಸಪ್ಪ p 26/2 ಕಾಲು 
27 ರಂಗಯ್ಯ, ನಾಗಮ್ಮ, ನಾಗಮ್ಮ 26 ಖುಷ್ಕಿ ಕೆರೆ ಉಳಿಕೆ ರಸ್ತೆ ಉಳಿಕೆ 0-08 0-22 
ನಾಗಮ, ಕೋಂ ದಾಸಪ್ಪ ದಾರಿ 
ಹೆಚ್‌.ಎ.ಪ್ರಭಾಕರ್‌ ಬಿನ್‌ ಲೇ. ಅಪ್ರಾಜಪ್ಪ, ಹೆಚ್‌.ಎ. ಪ್ರಭಾಕರ್‌ 1-20, ಹೆಚ್‌.ಎ. 
28 ಹೆಚ್‌.ಎ.ವಿಜಯಕುಮಾರ್‌ ಬಿನ್‌ ಲೇ. ಅಪ್ಪಾಜಪ್ಪ, ವಿಜಯಕುಮಾರ್‌ 1-21, ಹೆಚ್‌.ಎ. 27 ಖುಷ್ಕಿ ಉಳಿಕೆ ಉಳಿಕೆ ರಸ್ತೆ ಸ.ನಂ. 39 ಸ.ನಂ. 26 0-03 0-08 
ಹೆಚ್‌.ಎ.ನಟರಾಜ್‌ ಬಿನ್‌ ಲೇ. ಅಪ್ಪಾಜಪ್ಪ ನಟರಾಜ್‌ 1-21 























































































































೩೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೮, ೨೦೧೧ ಭಾಗ-೬ 
ಚಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಕ್ರ. 
ಸ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ವಿಸ್ತೀರ್ಣ ಆಕಾರ 
ಸಂ ಪೂರ್ವ ಸ.ನಂ ಪಶ್ಚಿಮ ಸ.ನಂ ಉತ್ತರ ಸ.ನಂ ದಕ್ಷಿಣ ಸ.ನಂ 
ಎ-ಗುಂ ರೂ.ಪೈ 
1 2 3 4 5 6 7: 8 9 10 11 
29 ಶೆಟ್ಟಳ್ಳಯ್ಯ ಬಿನ್‌ ಗುಂಡಯ್ಯ ಶೆಟ್ಟಳ್ಳಯ್ಯ 33 ಖುಷ್ಕಿ ಸ.ನಂ. 34 ಸ.ನಂ. 34 ಉಳಿಕೆ ರಸ್ತೆ 0-01 0-03 
ಸರ್ಕಾರಿ ಗೋಮಾಳ, ಕೆಂಗಯ್ಯ ಬಿನ ದೊಡ್ಡಹಟ್ಟಿಗಯ್ಯ, 
ಧ್‌ ಸರ್ಕಾರಿ ಗೋಮಾಳ, ಕೆಂಗಯ್ಯ, 
30 ಹೆಚ -ಎ.ಅಂಜನಪ್ಪ ಬಿನ ಹನುಮನರಸಯ್ಯ, ಲಕ್ಕಮ್ಮ ಕೋಂ 34 ಖುಷ್ಕಿ ಸ.ನಂ. 35 8 ಮತ್ತು ರಸ್ತೆ ಉಳಿಕೆ ರಸ್ತೆ 0-11 0-11 
ಹೆಚ್‌.ಎ.ಅಂಜನಪ್ಪ, ಲಕ್ಕಮ್ಮ 
ಹೆಚ್‌.ಎ. ಅಂಜನಪ್ಪ 
ಹೆಚ್‌.ಆರ್‌. ಅಣ್ಣಯಪ ಬಿನ್‌ ರಾಮಚಂದ್ರಯ್ಯ ಸಾವಿತ್ರಮ್ಮ ಹೆಚ್‌.ಆರ್‌. ಅಣಯಪ, ಸಾವಿತ್ರಮ್ಮ, 
ಣ ಬ ಜ್‌ ಶೆ (2 ಣ ಬಿ pe: 
31 | ಕೋಂ ವೆಂಕಟರಮಣಯ್ಯ, ಶೆಟ್ಟಳಯ್ಯ ಬಿನ್‌ ಗುಂಡಯ್ಯ, ಹೆಚ್‌.ಎ. ಲಿಂಗಣ್ಣಯ್ಯ ಮತ್ತು ಸಹೋದರರು, 35 ಖುಷ್ಕಿ ಉಳಿಕೆ ರಸ್ತೆ ಉಳಿಕೆ ಉಳಿಕೆ 0-06 0-24 
ಗಂಗಣ್ಣ ಬಿನ್‌ ದಾಸಪ್ಯ ನರಸಯ್ಗ ಬಿನ್‌ ನರಸಿಂಹಯ ಶೆಟಳಯ್ದ ಗಂಗಣ್ಣ, ನರಸಯ 
ಣ ಬಿ ಕ ಕ ಟಿ ಜೆ ಣ ಕ 
ಒಟ್ಟು 1-03 1/2 1-14 
ಘೋಷ್ಟಾರೆ 
ಕ್ರ ಗ್ರಾಮಗಳು ಖಷ್ಠಿ ತರಿ ಭಾಗಾಯ್ತು ಒಟ್ಟು 
ಸಂ. 
I ಎ.ಕೆ. ಕಾವಲ್‌ 1-27 — — 1-27 
2. ನರುಗನಹಳ್ಳಿ 0-14 — ದ್‌ 0-14 
3. ಹೊನಸಿಗೆರೆ ಕಾವಲ್‌ 0-19 1/2 — — 0-19 1/2 
4. ಹೊಳಕಲ್ಲು 0-39 1/2 0-01 1/2 0-02 1/2 1-03 1/2 
ಒಟ್ಟು 3-20 0-01 1/2 0-02 1/2 3-24 
ಜಿಲ್ಲಾಧಿಕಾರಿಗಳು, 


ಪಿ.ಆರ್‌.113 


ತುಮಕೂರು ಜಿಲ್ಲೆ, ತುಮಕೂರು. 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೮, ೨೦೧೧ 


೩೪೩ 





ಕಂದಾಯ ಸಚಿವಾಲಯ 
ಭೂ ಸ್ಟಾಧೀನ ಕಾಯಿದೆ ಕಲಂ 6(1)ನೇ ಪ್ರಕರಣ ಮೇರೆಗಿನ ಅಧಿಸೂಚನೆ 
ಕ್ರಮಾಂಕ: ಕಂ.ಇ.46 ಭೂಸ್ಪಾಶಿ 2010, ದಿನಾ೦ಕ:02.04.2011 


ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆರವರು ದಿನಾಂಕ:06.05.2010ರ ಕರ್ನಾಟಕ ರಾಜ್ಯಪತ್ರದ ಭಾಗ-6 ಪುಟ ಸಂಖ್ಯೆ: 563ರಲ್ಲಿ ಪ್ರಕಟವಾದ ಅಧಿಸೂಚನೆ ಕ್ರಮಾಂಕ: ಆರ್‌(3) ಎಲ್‌ಎಕ್ಕೂ:(ಸಿಆರ್‌.107/2006-07) 
ಎಸ್‌ಆರ್‌.04/2010-11 ದಿನಾ೦ಕ:23.04.2010ರ ಅಧಿಸೂಚನೆಯಲ್ಲಿ ಸೂಚಿಸಿರುವ ಜಮೀನುಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ, ಹೊಸಕೆರೆ ನಿರ್ಮಾಣದ ಸಲುವಾಗಿ ಬೇಕಾಗಬಹುದೆಂದು ಅಧಿಸೂಚಿಸಿರುತ್ತಾರೆ. 


ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ 17ರ ತಿದ್ದುಪಡಿಯಾದ 1904ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮ 1894ನೇ ಸಾಲಿನ ಕೇಂದ್ರ ಅಧಿನಿಯಮದ ಪ್ರಕರಣ 5(ಎ)ರ ಉಪಪ್ರಕರಣ 
(2) ಮತ್ತು 6(1-ಎ) ಪ್ರಕರಣದ ಮೇರೆಗೆ ಉಪವಿಭಾಗಾಧಿಕಾರಿಗಳು, ಸಾಗರ ರವರು ಸಲ್ಲಿಸಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಸದರಿ ಜಮೀನುಗಳನ್ನು ಮೇಲೆ ನಿರ್ದಿಷ್ಟಪಡಿಸಲಾದ ಉದ್ದೇಶಕ್ಕೆ ವಶಪಡಿಸಿಕೊಳ್ಳಲಾಗಿದೆ 


ಎಂಬುದಾಗಿ ಅಭಿಪ್ರಾಯಪಟ್ಟದ್ದಾರೆ. 


ಸದರಿ ಭೂ ಸಂಗ್ರಹಣ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಸದರಿ ಜಮೀನು ಮೇಲಿನ ಉದ್ದೇಶಕ್ಕಾಗಿ ಬೇಕಾಗಿರುವುದರಿಂದ ಈ ಮೂಲಕ ಘೋಷಿಸಲಾಗಿದೆ. 


ಸದರಿ ಭೂ ಸಂಗ್ರಹಣ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಉಪವಿಭಾಗಾಧಿಕಾರಿಗಳು, ಸಾಗರ ಉಪವಿಭಾಗ, ಸಾಗರ ರವರನ್ನು ಸದರಿ ಜಮೀನಿನಲ್ಲಿ ಮುಂದಿನ ಎಲ್ಲಾ ಕಾನೂನು ಕ್ರಮಗಳನ್ನು, 


ಜಿಲ್ಲಾಧಿಕಾರಿಗಳವರ ಪ್ರಶಾಸನ ಕಾರ್ಯಕ್ರಮಗಳನ್ನು ನಿರ್ವಹಿಸುವಂತೆ ಈ ಮೂಲಕ ನಿಯೋಜಿಸಲಾಗಿದೆ. ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ಆದೇಶಗಳನ್ನು ಪಡೆಯುವಂತೆ ಸದರಿ ಅಧಿನಿಯಮ 7ನೇ ಪ್ರಕರಣದ ಮೇರೆಗೆ 


ನಿರ್ದೇಶಿಸಲಾಗಿದೆ. 


ಸದರಿ ಜಮೀನುಗಳ ನಕ್ಷೆಯನ್ನು ಉಪವಿಭಾಗಾಧಿಕಾರಿಗಳು, ಸಾಗರ ಉಪವಿಭಾಗ, ಸಾಗರ ರವರ ಕಾರ್ಯಾಲಯದಲ್ಲಿ ಇಡಲಾಗಿದೆ. 



























































ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಸೊರಬ ಹೋಬಳಿ: ಕುಪ್ಪಗಡ್ಡೆ ಗ್ರಾಮ: ತೆಕ್ಕೂರು 
ಕ್ರ ಖಾತೆದಾರರ/ ಹಿಡುವಳಿದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. ಶ್ರೀಯುತರುಗಳಾದ ಶ್ರೀಯುತರುಗಳಾದ ವಿವರ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪೈ. 
1 2 3 4 5 6 7: 8 9 10 11 
1 | ಪುಟ್ಟಳ್ಳಿ ಕಲ್ಲಪ್ಪ ಬಿನ್‌ ಭದ್ರಪ್ಪ ಪುಟ್ಟಳ್ಳಿ ಕಲ್ಲಪ್ಪ ಬಿನ್‌ ಭದ್ರಪ್ಪ 75 ಮುಷ್ಟಿ 64 75 64 75 0.34 1.15 
2. | ಸಿದ್ದಪ್ಪ ಬಿನ್‌ ಬಸವಣ್ಯಪ್ಪ ಸಿದ್ದಪ್ಪ ಬಿನ್‌ ಬಸವಣ್ಯಪ್ಪ 75 ಖುಷ್ಟಿ 64 75 75 75 0.33 112 
ಜುಮ್ಲಾ 1.27 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.122 


ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂಸ್ವಾಧೀನ-2 ಮತ್ತು ಪುನರ್ವಸತಿ) 


೩೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೮, ೨೦೧೧ ಭಾಗ-೬ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂ ಅರ್ಜನೆ ಅಧಿನಿಯಮ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಯೂ: ಎಸ್‌ಆರ್‌:1/2011-12, ದಿನಾಂಕ:09.04.2011 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೊಸ ನ್ಯಾಯಾಲಯದ ಕಟ್ಟಡ ನಿರ್ಮಾಣಕ್ಕಾಗಿ ಅಗತ್ಯವಾಗಿದೆಯೆಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು 
ಇವರಿಗೆ ಕಂಡುಬಂದಿರುವುದರಿಂದ ಕರ್ನಾಟಕ ಕಾಯಿದೆ:33:1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894ರ 4ನೇ ಪ್ರಕರಣದ (1ನೇ ಉಪಪ್ರಕರಣದ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ 
ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ. ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರುರವರು ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಉಪವಿಭಾಗಾಧಿಕಾರಿಗಳು 
ಹಾಗೂ ಭೂಸ್ವಾಧೀನಾಧಿಕಾರಿಗಳು ಮಧುಗಿರಿ ಉಪವಿಭಾಗ, ಮಧುಗಿರಿ ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತಾರೆ. 
ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ತುಮಕೂರುರವರು ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು 
ಉಪವಿಭಾಗಾಧಿಕಾರಿಗಳು, ಮಧುಗಿರಿ ಇವರನ್ನು ನೇಮಕ ಮಾಡಿರುತ್ತಾರೆ. 
ಭೂಮಿಗಳಲ್ಲಿ ಹಿತಾಸಕ್ತಿ ಹೊ೦ದಿರುವ ಯಾವುದೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಈ ಅಧಿಸೂಚನೆ ಪ್ರಕಟಗೊಂಡ ತಾರೀಖಿನಿಂದ 30 ದಿನಗಳ ಒಳಗಾಗಿ ಅಥವಾ ಅದಕ್ಕೆ ಮುಂಚೆ 
ಕರ್ನಾಟಕ ಕಾಯಿದೆ 33:1991 ರನ್ವಯ ತಿದ್ದುಪಡಿಯಾದ ಭೂಅರ್ಜನೆ ಕೇಂದ್ರ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಉಪವಿಭಾಗಾಧಿಕಾರಿಗಳು, ಮಧುಗಿರಿ ಇವರಿಗೆ 
ಲಿಖಿತವಾಗಿ ಸಲ್ಲಿಸಬಹುದು. 
ಭೂಅರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ 
ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿಯಿಲ್ಲದೆ ಮಾರಾಟ, ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ 
ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ 
ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂ ಅರ್ಜನೆ ಅಧಿನಿಯಮ (7ನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 
ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 














ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಮಧುಗಿರಿ ಹೋಬಳಿ: ಕಸಬಾ ಗ್ರಾಮ: ಹರಿಹರರೊಪ್ಪ 
ತ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ವಿಸ್ತೀರ್ಣ ಆಕಾರ ಚಕ್ಕುಬಂದಿ 
ಸಂ. ಎ-ಗುಂ ರೂ.ಪೈ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಸ.ನಂ. ಸ.ನಂ. ಸ.ನಂ. ಸ.ನಂ. 
1 2 3 4 5 6 7 8ಎ 8ಬಿ 8ಸಿ 8ಡಿ 
1. . , ಕೆ.ಜೆ. ಕೃಷ್ಣಪ್ಪ ಬಿನ್‌ ಜೋತಪ್ಪ ಕೆ.ಜೆ. ಕೃಷ್ಣಪ್ಪ 28/4 ಖಷ್ಠಿ 6-14 4-83 ಸ.ನಂ.7 ಮತ್ತು 8ರ ಸ.ನಂ.7ರ | ಸ.ನಂ.9ರ | ಸ.ನಂ.7ರ 
ಜಮೀನು ಜಮೀನು ಜಮೀನು ಜಮೀನು 









































ಡಾ: ಸಿ. ಸೋಮಶೇಖರ, ಭಾ.ಆ.ಸೇ. 
ಪಿ.ಆರ್‌.128 ಜಿಲ್ಲಾಧಿಕಾರಿಗಳು, 
ತುಮಕೂರು ಜಿಲ್ಲೆ, ತುಮಕೂರು. 


